ಕಟ್ಟಕಡೆಯ ಮಗುವನ್ನೂ ಶಾಲೆಗೆ ಕರೆತರುವುದು 


ಶಿವಾನಿ ತನೇಜಾ 


ನಾನು 19೨7ರಲ್ಲಿ ವೃತ್ತಿ ಆರಂಭಸಿದಾಗ ಸಮಾನಾವಕಾಶದ 
ಜಗತ್ತಿನ ದೃಷ್ಟಿಕೋನದ ಮುಖ್ಯ ಕೊಂಡಿ ಎ೦ಬ ಆಶಯದಿಂದ, ಪ್ರತಿ 
ಮಗುವೂ ಶಾಲೆಯಲ್ಲ ಇರುವಂತಾಗಬೇಕು ಎಂಬ ಒಂದು 
ಕನಸನ್ನು ಕಟ್ಟಕೊಂಡಿದ್ದೆ. ಈ ಹಾದಿಯಲ್ಲೇ ನಮ್ಮಲ್ಲ ಬಹುತೇಕರು 
ನ ಪ್ರವೃತ್ತರಾಗಿದ್ದರೆಂದು ನಾನು ನಂಜದ್ದೇನೆ. ರಾಜ್ಯವೇ 
ಆಗಲ, ಸು ಪೋಷಕರು ಹೀಗೆ ನಾವು ಎಲ್ಲಾ 
ಹಿರಿಂಯುರು, ಶಾಲೆಗೆ ತೆರಳುವುದು ಅತ್ಯಗತ್ಯ ಮತ್ತು 
ಉಪಯುಕ್ತವಾದ ಸಂಗತಿ ಎಂದು ಸ್ವತಃ ನಂಜದ್ದೇವೆ / 
ಕ್ರಿಯಾಶೀಲರಾಗಿದ್ದೇವೆ. ಆದರೆ ನಾವು ಬಾಲಕರಿಂದ ತೊಡಗಿ 
ವಿಮರ್ಶಾತ್ಮಕವಾಗಿ ಯೋಚಸುವ ವಯಸ್ಸರಾಗಿ ಬೆಳೆಯುತ್ತಾ 
ಹೋದಂತೆ, (ನಮ್ಮ ಸ್ವಂತ ಶಾಲಾ ಶಿಕ್ಷಣದಲ್ಲ ಇದು 
ಸಾಧ್ಯವಾಗದಿರಬಹುದು!) ಇದು ಸತ್ಯಕ್ಷೆ ತುಂಬಾ ದೂರವಾದ 
ಸಂಗತಿ ಎಂಬುದು ಅರಿವಾಗುತ್ತದೆ. 


ತರಗತಿ ವ್ಯವಸ್ಥೆಯ ಹೊರಗೂ ಪರಿಶೀಅಸಬೇಕಾದ ಕೆಲವು 
ಪ್ರಶ್ನೆಗಳು ತಲೆದೋರುತ್ತವೆ: ಕೈಗಾರಿಕೀಕೃತ ಜಗತ್ತು ಮತ್ತು 
ಆಧುನಿಕ ನಾಗರೀಕತೆಯೊಂದಿಗೆ ವ್ಯವಹರಿಸಲು ಶಿಕ್ಷಣವು ಕೇವಲ 


ಒಂದು ಸಾಧನವೇ? ಅದರಿಂದ ಅಂಗ, ಧರ್ಮ. ಜಾತಿ, ವರ್ಗವನ್ನು 


ಮೀರಿ ಒಂದು ಬಗೆಯ ಸಮಾನತೆಯನ್ನು ಕಅಯಬಲ್ಲೆವೆ? ಮತ್ತು 
ಸಾಂವಿಧಾನಿಕ ಮೌಲ್ಯಗಳನ್ನು ಬೆಳೆಸಿಕೊಳ್ಳುತ್ತಿದ್ದೇವೆಯೇ ಅಥವಾ 
ಈ ವ್ಯವಸ್ಥೆಯ ಮೂಲಕ ನಿಜಕ್ಕೂ ವಿರುದ್ಧವಾಗಿ ನಡೆದು- 


ಕೊಳ್ಳುತಿದ್ದೇವೆಯೇ? ಈ ಶಿಕ್ಷಣವು ಸುಸ್ಥಿರ ಜಗತ್ತನ್ನು 


ಕಟ್ಟಬಲ್ಲುದೇ? ಯಾವಾಗ ವಾವು ಈ ವ್ಯವಸ್ಥೆಯ ಉತ್ಪನ್ನಗಳು ಎಷ್ಟು 
ಸಮರ್ಥ ಎಂದು ಯೋಚಿಸಲಾರಂಭಸುತ್ತೇವೋ, ನಾಗರೀಕ 
ಎಂದು ಕರೆಯುವಂಥ ಜಗತ್ತು ಕಾರ್ಯನಿರ್ವಹಿಸುವಂತೆ 
ನೋಡಲಾರಂಭಸುತ್ತೇವೋ ಆಗ ಈ ಪ್ರಶ್ನೆಗಳು. ಸಂಶಯಗಳು 
ಎದ್ದೇಳುತ್ತವೆ. ಇಷ್ಟಾದರೂ. ಇಂತಹ ಪರಿಸ್ಥಿ ತಿಯಲ್ಲಯೂ, ತರಗತಿ 
ಎಂಬ ಚೌಕಟ್ಟನಲ್ಲ ಕೆಲಸ ಮಾಡುತ್ತಿರುವ ಶಿಕ್ಷಕರಾದ ನಾವು, ಪ್ರತಿ 
ದಿನ ಭೇಟಯಾಗುವ ಮಕ್ಕಳಆಗಾಗಿ ವ್ಯವಸ್ಥೆಯೊಳಗೆ ಬದಲಾವಣೆ 
ತರಲು ಅಗಾಧ ಸಾಮರ್ಥ್ಯವನ್ನು ಕಂಡುಕೊಳ್ಳಬಹುದು. 


ಕೆಲವು ಅವಶ್ಯಕತೆಗಳು: ಪ್ರೀತಿ ಮತ್ತು ಮಮತೆ 


ಪರಸ್ಪರ ಆತ್ಮೀಯತೆ ಇದ್ದರೆ ಮಾತ್ರ ಯಾವುದೇ ಇಬ್ಬರು ವ್ಯಕ್ತಿಗಳ 
ನಡುವಿನ ಮಾತುಕತೆ ಧನಾತ್ಯಕವಾಗಿ ಮತ್ತು ಇಬ್ಬರಿಗೂ ಅನುಭವ 
ಗಳಸುವಂತಿರಲು ಸಾಧ್ಯ. ಸಮುದಾಯ ಮತ್ತು ತಮ್ಮ ಕುಟುಂಬದ 
ಸಣ್ಣ ವರ್ತುಲದೊಳಗೆ ಮಾತ್ರ ಅಲಕ್ಷಿತ ಸಮುದಾಯದ ಮಕ್ಕಳಗೆ 
ಪೀತಿ ಸಿಕ್ಕೀತು ಮತ್ತು ಅವರಲ್ಲ ನಗುವನ್ನು ಕಾಣಲು ಸಾಧ್ಯ. 
ರಸ್ತೆಯಲ್ಲಾಗಅೀ, ಅಂಗಡಿಗಳಲ್ಲಾಗೀ ಈ ಮಕ್ಕಳೊಂದಿಗೆ 
ಯಾರೂ ನಗುವುದಿಲ್ಲ. ಭೇದಭಾವ ತೋರಲು ಅವರ ಬಣ್ಣ. ವರ್ಗ, 
ಧರ್ಮ ಅಥವಾ ಸಮುದಾಯ, ಒಟ್ಟಾರೆ ಅವರ ಚೆಹರೆಯೇ ಸಾಕು. 
ಹಾಗಾಗಿ, ಒಬ್ಬ ಶಿಕ್ಷಕ/ಕಿಯಾಗಿ, ಯಾವಾಗ ಮಕ್ಕಳನ್ನು ಒಂದು 
ಪ್ರೀತಿಯ ನಗು ಅಥವಾ ಆಅಂಗನಡದೊಂದಿಗೆ ಸ್ತಾಗತಿಸಿದರೆ. ನೀವು 
ಕಾಳಜ ತೋರಿಸುತ್ತೀರಿ ಎಂದು ಅವರು ತಿಆದುಕೊಳ್ಳುತ್ತಾರೆ. ಅವರು 


ತಮ್ಮ ಸಮುದಾಂಖುದ ಗುಂಪಿನಿಂದ ಆಚೆಗೂ ಒಂದು 


ಗುರುತಿಸುವಿಕೆಯನ್ನು ಕಂಡುಕೊಳ್ಳುತ್ತಾರೆ. ಈ ಪ್ರಯತ್ನ 


ಕಾರ್ಯತಂತ್ರವೆಂದಷ್ಟೇ ಅಲ್ಲ. ಜೊತೆಯಲ್ಲ ಕೆಲಸ ಮಾಡುವ 
ಮಕ್ಕಳನ್ನು ನಾವು ಪ್ರೀತಿಸಿದರೆ ಸಿಗುವ ಪ್ಲಯಂಪ್ರೇರಿತ ಪ್ರಂದನವೂ 
ಹೌದು. ಔಪಚಾರಿಕವಾದ ಗುಡ್‌ಮಾನರ್ನಿಂಗ್‌ ಮೇಡಂ 
ಎಂಬುದಕ್ಕಿಂತಲೂ, ಒಂದು ನಗು ಅಥವಾ ಒಂದು 
ಶುಭಾಶಯದಂತಹ ಸರಳವಾದ ಆದರಿಸುವ ಸಂಕೇತದಿಂದ ದೊಡ್ಡ 
ಪವಾಡವೇ ನಡೆದುಹೋಗುತ್ತದೆ. ತಮ್ಮಿಂದಾಗಿ ಜಗತ್ತು ಹೆಚ್ಚು 
ಸುಂದರವಾಗಿದೆ ಎಂದು ಮಕ್ಷಳು ಅರ್ಥ ಮಾಡಿಕೊಳ್ಳಲು 
ಆರಂಭಸುತ್ತಾರೆ. ಶಾಲೆಯು, ತಾವು ಯಾರು, ತಮಗೇನು 
ಬೇಕಾಗಿತ್ತೋ ಅದನ್ನು ಪಡೆಯುವ ಸ್ಥಕವಾಗುತ್ತದೆ. 


ಗೌರವ ಮತ್ತು ಘನತೆ 


ಮುಖ್ಯವಾಹಿನಿಯ ಸಂಸ್ಥೃತಿಯಲ್ಲ. ಅಲಕ್ಷಿತ ಸಮುದಾಯದ 


ಮಕ್ಕಳ ಭಾಷೆ ಮತ್ತು ಬದುಕು ಅವರಿಗೆ ಅರ್ಹವಾದಷ್ಟು ಅಂತಸ್ತನ್ನು 


ಕೊಟ್ಟರುವುದಿಲ್ಲ. ಅದು ಮಗುವಿನ ಹೆತ್ತವರು ಮಾಡುವ ನೌಕರಿ 
ಅಥವಾ ಮಗು ಎಲ್ಲ ಬದುಕುತ್ತದೆ ಅಥವಾ ಅದು ಆಡುವ ಆಟ- 
ಪ್ರತಿಯೊಂದೂ ಅವರನ್ನು ಮುಖ್ಯವಾಹಿನಿಯ ಆಕಾಂಕ್ಷೆಗಳಗೆ 
ಕೆಳದಜ್ಜೇಯಾಗಿ ಪರಿಗಣಿಸ ಲ್ಪಟ್ಟು. ಅದರಂತೆ ಉಪ ಪಚಿರಿಸ- 
ಲಾಗುತ್ತದೆ. ಅವರ ಜಾಡು ವೃತ್ತಿ ಕ್ಷೇತ್ರದಲ್ಲಿ ಗೌರವ 
ದಕ್ಕಿಸಿಕೊಡುವಂತಿರುವುದಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ. ಶೇ 
ವ್ಯತ್ಯಾಸಗಳು ಅನೇಕ ವೇಜೆ ಗುರುತುಗಳು ಅಥವಾ 
ಸಾಮಾಜಕವಾಗಿ ಅರ್ಥೈಸಲಾದ ಸಂಕ್ಷಿಪ್ತ ರೂಪಗಳಾಗಿದ್ದು. 
ಸಾಮಾನ್ಯ ಸಾಮರ್ಥ್ಯದ ಕೊರತೆಯುಂದಾಗಿ ಹಲವಾರು ಅಲ್ಲ 
ಮತ್ತು ದೀರ್ಪಕಾಲೀನ ಭೌತಿಕ ಅನುಕೂಲತೆಗಳ ಸೂಚಕಗಳಾಗಿ 
ಪರಿಗಣಿತವಾಗುತ್ತದೆ. ಈ ಮನೋಭಾವಗಳು, ಗೌರವ ಮತ್ತು 
ಘನತೆಗೆ ಸಂಬಂಧಿಸಿದ ಹಲವು ಮನೋಪಶಾಸ್ಟೀಯ ಪ್ರತಿಫಲನವಾಗಿ 
ಬದಲಾಗಿ ಹೊರಹೊಮ್ಮುತ್ತವೆ. - 


ಗೌರವ ಮತ್ತು ಪ್ರತಿಷ್ಠೆ ಹಲವು ರೂಪಗಕಲ್ಲ ವ್ಯಕ್ತವಾಗುತ್ತಿದ್ದು. 
ಇತರರ ಭಾಷೆಯನ್ನು ಗುರುತಿಸುವುದು ಮತ್ತು ಗೌರವಿಸುವುದು 
ಅತ್ಯಂತ ಸರಳ ಕ್ರಮವಾಗಿದೆ. ಹಾಗಾಗಿ ಸಂಸ್ಕೃತಿ, ಜೀವನಶೈಲ, 
ಗುರುತು ಮತ್ತು ತಿಆವಳಕೆಯು ಶ್ರೀಮಂತ ಮತ್ತು ವಿಶಿಷ್ಟವಾದುದು. 
ಬಹುಭಾಷಾ ಶಿಕ್ಷಣಶಾಸ್ತ ಸ್ತದ ಶಕ್ತಿಯ ಬಗ್ಗೆ ಹಲವಾರು ಅಂಶಗಳನ್ನು 
ಪ್ರಸ್ತಾಪಿಸಬೇಕಾಗುತ್ತದೆ. ಆದರೆ, ಮಗುವಿನ ಸ್ಥಾನಮಾನದಿಂದಲೇ 
ಮಾತುಕತೆ ಆರಂಭಸುವುದು ಮುಖ್ಯ. 


ಶಿಕ್ಷಕಿಯಾಗಿ. ಮಗುವಿನ ಮಾತೃಭಾಷೆಯಲ್ಲ ಅಷ್ಟೇನೂ 
ನೈಪುಣ್ಯತೆಯಿಲ್ಲದ ನಾನು. ಅದರ ಭಾಷೆಯಲ್ಲ ಒಂದು 
ವಾಕ್ಯವನ್ನಾದರೂ ಮಾತನಾಡಿದರೆ. ಆಗ ಆ ಮಗುವಿನ ಕಣ್ಣಿನಲ್ಲ 


ವಿಭಿನ್ನವಾದ ಭಾವವನ್ನು ಕಾಣುತ್ತಿರುತ್ತೇನೆ ಅದು, "ನೀನು ನನ್ನನ್ನು 


ಗೌರವಿಸು, ನನ್ನೊಂದಿಗೆ ನಿನಗೆ ಮಾತನಾಡಬೇಕಿದೆಯಾ, ನೀನು 
ನನ್ನನ್ನು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಸಂಪರ್ಕಿಸಲು ಪ್ರಯತ್ನಿಸುತ್ತಿದ್ದೀಯೆ, ನೀನು ನನ್ನ 


94 


ಜೀವನದ ಭಾಗ' ಎಂದು ಮಗು ಭಾವಿಸುತ್ತಿದೆಯೇನೋ 
ಎಂಬಂತಿರುತ್ತದೆ; ಮಗುವಿನ ತಲೆಯಲ್ಲ ಏನೆಲ್ಲಾ ಪಡುತ್ತದೋ 
ನನಗೆ ಗೊತ್ತಿಲ್ಲ. ಆದರೆ ಅದು ನನ್ನನ್ನು ವಿಭನ್ನವಾಗಿ ಸ್ಟೀಕರಿಸುತ್ತದೆ. 
ಅಂತಹ ಸಂದರ್ಭಗಳಲ್ಲಿ. ಸಂವಹನ ಮಾಡಲಷ್ಟೇ 
ಪ್ರಯತ್ನಿಸುತ್ತೇನೆ. ಇಲ್ಲವೇ ತಮಾಷೆ ಮಾಡುತ್ತೇನೆ. ಆದರೆ ಆ ಮಗು 
ನನ್ನೊಂದಿಗೆ ಮತ್ತೆ ಸಂವಹನ ಮಾಡುತ್ತದೆ ಮತ್ತು ನಾನು ಅದನ್ನು 
ಸ್ಟೀಕರಿಸಿದ ಕಾರಣ ಅದು ನನ್ನನ್ನು ಸ್ಲೀಕರಿಸುತ್ತದೆ. ಎಷ್ಟೋ ಸಲ 
ನಾನು ಮಗುವಿನ ಮಾತೃಭಾಷೆಯ ಯಾವುದಾದರೂ ಒಂದು 
ವಾಕ್ಯವನ್ನು ಅನುವಾದಿಸಿ ಬರೆದಿಟ್ಟುಕೊಳ್ಳುತ್ತೇನೆ. ಅವರ ಬಳ 
ಹೋದಾಗ ಆ ವಾಕ್ಯವನ್ನು ಬರೆದೋ, ಓದಿಯೋ ಹೇಆದಾಗ ಆ 
ಮಗುವಿನ ಕಣ್ಣುಗಕಲ್ಲ ಒಂದು ಮಿಂಚು ಹಾದುಹೋಗುತ್ತದೆ. ಆ 
ಕ್ಷಣ ಅಲ್ಲ ಏನು ನಡೆಯುತ್ತಿದೆ ಎಂದು ನನ್ನತ್ತ ಅವರು ನೋಡುತ್ತಾರೆ. 
ಅದೊಂದು ಸುಂದರ ಪ್ರತಿಪ್ಪಂದನೆ. 


ಮೇಲು-ಕೀಳು ಎಂಬ ತೀರ್ಮಾನಗಅಲ್ಲದೆ ಇತರರ ಬದುಕನ್ನು 
ಅದು ಇರುವಂತೆಯೇ ಸ್ತೀಕರಿಸುವುದರಿಂದಲೂ ಘನತೆ 
ಮೂಡುತ್ತದೆ. ಹಾಗೆಂದು, ಎಲ್ಲದಕ್ಕೂ ಅವಕಾಶ ನೀಡುವುದು 


ಅಥವಾ ಸಹಿಸಿಕೊಳ್ಳುವುದು (Allowing or tolerating) 
ಎಂದರ್ಥವಲ್ಲ. ಬದಲಗೆ ಮಕ್ಷಳು ಅವರ ಬದುಕನ ಬಗ್ಗೆ ಮಾಹಿತಿ 
ನೀಡಲು ಉತ್ತೇಜಸುವುದಾಗಿದೆ. ಸಂವಾದಗಳು. ಬರವಣಿಗೆ ಮತ್ತು 
ಇತರ ವಿನಿಮಯ ಮಾರ್ಗಗಳ ಮೂಲಕ ಅವರ ಬದುಕನ್ನು 
ತರಗತಿಯೊಳಗೆ ತರಬಹುದು ಮತ್ತು ತರಲೇಬೇಕು, ಅದಕ್ಕೆ 
೦ಖಾರೂ ಅಪಹಾಸ್ಯ ಮಾಡುವಂತಿಲ್ಲ ಎಂಬ ಸ್ಪಷ್ಟವಾದ 
ಸಂದೇಶವನ್ನು ಸಾರಖೇಕಿದೆ. ಇತ್ತೀಚಿನ ದಿನಗಳಲ್ಲ. ಮುಸ್ಥಾನ್‌ನ 


(Muskaan) ನಮ್ಮ ಶಿಕ್ಷಕರು ಮಕ್ಕಳಗೆ ಅಡುಗೆ ಮನೆಯ 
ಅನುಭವಗಳ ಮೂಲಕ ಮತ್ತು ತರಗತಿ ಕೊಠಡಿಯಲ್ಲ 
ಸಾಂಪ್ರದಾಯಕ ರೀತಿಯಲ್ಲ ಅಡುಗೆ ವಿಧಾನಗಳನ್ನು 
ಮಾಡಿತೋರಿಸುವ ಮೂಲಕ ಇಂದ್ಲಿಷ್‌ ಶಬ್ದಕೋಶವನ್ನು ಕಲಸಲು 
ಆರಂಭಿಸಿದ್ದಾರೆ. 


ಅಲಕ್ಷಿತ ಮಕ್ಕಳನ್ನು ಗುರುತಿಸಿದ ಬಳಕ. ಸಾಂಪ್ರದಾಯುಕವಾಗಿ 
ಅಂತಸ್ಲಿನ ಪ್ರಕಾರ ನೀಡಲಾದ ಸವರ್ಣೀಯರು ಅಥವಾ ಬಹುತೇಕ 
ಶಿಕ್ಷಕರು ಪ್ರತಿನಿಧಿಸುವ ಮೇಲ್ವರ್ಗದವರು ಎಂಬ ಶ್ರೇಕೀಕರಣವನ್ನು 
ಕೂಡ ಕಡಿಮೆ ಮಾಡಬೇಕಾಗುತ್ತದೆ. ಸರಳವಾದ ಅರ್ಥೈಸುವಿಕೆ 
ಮತ್ತು ಧೋರಣಿಯೂ ಬದಲಾಗಬೇಕಿದೆ. ಉದಾಹರಣೆಗೆ, 
ಅಸಮರ್ಥತೆಯ ಸನ್ನಿವೇಶದಲ್ಪ ನನಗೆ ಭದತೆಯ ಭಾವನೆ 
ತಂದುಕೊಟ್ಟ ಒಂದು ಸನ್ನಿವೇಶ. ನಗರದ ಒಂದು ಮೂಲೆಯಿಂದ 
ಇನ್ನೊಂದು ಮೂಲೆಗೆ ತಲುಪಲು ಪುಡಿಗಾಸೂ ಇಲ್ಲದೆ 
ದಿಗ್ಯೂಢಳಾದ ಕ್ಷಣ. ಅಥವಾ ದುಡಿಯುವ ವರ್ಗದವರನ್ನೇ 
ಒಳಗೊಂಡಿರುವ ಮಧ್ಯಮ ವರ್ಗದ ಕುಟುಂಬಗಳ ತುಂಬಾ 
ಅಥವಾ ಅತ್ಯಧಿಕ ಗಲಾಟಿಗಳು ನಡೆಯುತ್ತವೆ ಎಂದುಕೊಳ್ಳೋಣ. 
ಇಂತಹ ಸನ್ನಿವೇಶಗಳಲ್ಲ. ದೊಡ್ಡ ಮನೆಗಳಲ್ಲ ನಡೆಯುವುದು ಅವರ 
ದೊಡ್ಡದೊಡ್ಡ ಗೋಡೆಗಳನ್ನು ದಾಟ ಹೊರಗೆ ಬರುವುದಿಲ್ಲ ಎಂದು 
ಅವರ ನಂಬಕೆ. ಹಾಗಾಗಿ, ನಮ್ಮ ಧೋರಣೆಗಳನ್ನು ವಾವು 
ಬದಲಾಯುಸಿಕೊಳ್ಳಬೇಕಿದೆ. ಬಾಹ್ಯ ನೋಟಕ್ಕೆ ಪೂರ್ವನಿರ್ಧರಿತ / 
ಪೂರ್ವಗ್ರಹಪೀಡಿತ ಕಲ್ಲನೆಗಳವೆ. ಒಂದು ವೇಳೆ ಶ್ರೀಮಂತರ 
ಮನೆಯಲ್ಲ ನೀರು ಪೂರೈಕೆಯಲ್ಲ ವ್ಯತ್ಯಯವಾದರೆ ಅವರು 
ಎಂದಿನಂತೆ ಶುಭ್ರ ನೋಟದೊಂದಿಗೆ ಸಮಯಕ್ಕೆ ಸರಿಯಾಗಿ 
ಶಾಲೆಗೆ ಬರಲು ಸಾಧ್ಯವಾಗದೇ ಇರಬಹುದು. 


ಮಕ್ಷಳು ತಮ್ಮ ಅನುಭವಗಳನ್ನು ಹಂಚಿಕೊಂಡು ಕೀಳರಿಮೆ 
ಅನುಭವಿಸುವಾಗ ನಾನು ಈ ಎಲ್ಲಾ ಸಂಗತಿಗಳನ್ನು ಅವರಿಗೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟಿ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಹೇಳುತ್ತೇನೆ. ಸಾಂಪ್ರದಾಯಕ ಔಷಧದ ಹೂರಣ ಗೊತ್ತಿಲ್ಲದವರು 
ಅದನ್ನು ಮೂಢನಂಬಕೆ ಮತ್ತು ಹಿಂದುಆದ ಔಷಧ ಎಂದೂ, 
ಅಲೋಪತಿ ಔಷಧ ಪವಾಡ ಮಾಡುವ ಸರ್ವಶ್ರೇಷ್ಠ ಔಷಧ ಎಂದು 
ಸರ್ವೇಸಾಮಾನ್ಯವಾಗಿ ನಂಬಲಾಗುತ್ತದೆ. ಜ್ಞಾನವು ಕೂಡ ಹೇಗೆ 
ಮೇಲ್ದರ್ಜೆ ಮತ್ತು ಸಾಮಾಜಕ ವರ್ಗಗಳಾಗಿ ವಿಭಜನಸಿದೆ 
ಎಂಬುದನ್ನು ಇದು ತೋರಿಸುತ್ತದೆ. ಎಲ್ಲಾ ಜನರಲ್ತ ಸಮಾನತೆ 
ಎಂಬುದು ನಮ್ಮ ಮಾತುಕತೆಯ ಮೂಲಕವೇ ಬರಬೇಕಾದ 
ಅಗತ್ಯವಿದೆ. 


ಕಅಕೆಯ ಗ್ರಹಿಕೆ 


ಕಲಕೆಯು ಮನುಷ್ಯನ ಬುದ್ಧಿಗೆ ಗುಟುಕು ಅಡ್ರಿನಾಅನ್‌ನಂತೆ 
ಉತ್ತೇಜಕವಾಗಿ ಕೆಲಸ ಮಾಡುತ್ತದೆ. ನಮ್ಮಲ್ಲ ಯಾರಿಗಾದರೂ 
ಏನಾದರೂ ಕಅಯಲು ಅವಕಾಶ ಸಿಕ್ಕಿದ್ದು, ಆ ಬಗ್ಗೆ ಪ್ರಜ್ಞಾ- 
ಪೂರ್ವಕವಾಗಿ ಇದ್ದವರಿಗೆ ವಾನು ಏನು ಹೇಳುತ್ತಿದ್ದೇನೆ ಎಂಬುದು 
ಅರ್ಥವಾದೀತು. ಒಂದು ಸಂಸ್ಥೆಯಾಗಿ ಶಾಲೆಯು, ಕಲಕೆಗಿರುವ 
ಅವಕಾಶವಾಗಿ ತನ್ನ ಅಸ್ತಿತ್ವವನ್ನು ಸಮರ್ಥಿಸಿಕೊಳ್ಳುತ್ತದೆ. ಆದರೂ 
ಮಕ್ಷಳು ಮಾತ್ರ ಬಹುತೇಕ ಉದಾಸೀನದ ಭಾವವನ್ನು 
ಅನುಭವಿಸುತ್ತಾರೆ. 


ಮಕ್ಕಳು. ಸಹಜವಾಗಿಯೇ ಅಂತರ್ಗತವಾಗಿ ಕ್ರಿಯಾಶೀಲರಾಗಿ, 
ಜಾಣರಾಗಿ, ಏನನ್ನಾದರೂ ಕಲಅಂರುಲು ವಖಕ್ತ ಮತ್ತು 
ನಿರಾಯಕರಾಗಿಯೂ ಇರುತ್ತಾರಾದರೂ. ಬಹುತೇಕ ಶಾಲೆಗಳು 
ಅರ್ಥವತ್ಪಾದ ಚರ್ಚೆ ಹಾಗೂ ಕಅಕೆಯನ್ನು ಒದಗಿಸುವುದಿಲ್ಲ. 
ಗಂಟಿಗಟ್ಟಲೆ ಶಾಲಾ ಕೊಠಡಿಯಲ್ಲ ಕೂರುವುದು 
ತ್ರಾಸದಾಯಕವಾಗಿ, ಕಲಅಕೆಯ ದಗ್ರಹಿಕೆಯಲ್ಲನ ಕೊರತೆಯು 
ಏನಾಗುತ್ತಿದೆ ಎಂಬುದನ್ನು ಅರ್ಥೈಸಿಕೊಳ್ಳಲಾಗದ ವೈಫಲ್ಯವಾಗಿ 
ಜಡುತ್ತದೆ. ಆದರೆ ಬಹುತೇಕ ಶಾಲಾ ಕೊಠಡಿಗಳ ನಡೆಯುವಂತೆ, 
ಕಅಕೆಯ ಪ್ರಕ್ರಿಯೆಯನ್ನು ಮಕ್ಕಳಗೆ ತಲುಪಿಸುವಲ್ಲ ಏನೋ 
ತೊಂದರೆ ಉಂಬಾಗುತ್ತಿದೆ ಎಂಬುದನ್ನು ಸೂಕ್ಸ್ಕಮತಿ 
ಮಗುವೊಂದು ಅರಿತುಕೊಂಡಿರುತ್ತದೆ. ಮಕಳು ಪರೀಕ್ಷೆಯಲ್ಲ 
ಉತ್ತೀರ್ಣರಾಗುವುದೇ ಮುಖ್ಯ. ಅದರಲ್ಲ ಯಾವುದೇ ರಾಜ 
ಇರುವುದಿಲ್ಲ. ಅಂಕಗಳು ಲೆಕ್ಕಕ್ಕಿಲ್ಲ ಎಂಬುದಾಗಿ ಶಿಕ್ಷಕರಾಗಿ ವಾವು 
ಅರಿತುಕೊಂಡಿದ್ದೇವೆ ಎಂದು ನಾನು ಆಶಿಸಿದ್ದೇನೆ. ಆದರೆ ಕಲಕೆಯೇ 
ಮುಖ್ಯ. ಈ ಕಲಕೆಯ ಗ್ರಹಿಕೆಯು ಒಂದು ಕೌಶಲವನ್ನು ಅಥವಾ 
ಪರಿಕಲ್ಪನೆಯನ್ನು ಕಲಅಯುವುದೋ ಅಥವಾ ಪರಿಕಲ್ಲನೆಯೋ 
ಅಥವಾ ಹೊಸ ಚಿಂತನೆಯನ್ನು ಪಡೆಯುವುದೋ ಆಗಿರಬಹುದು. 
ಹಾಗಾಗಿ, ಕಅಕೆಯ ಗ್ರಹಿಕೆಯು ಒಂದು ಲೆಕ್ಕವನ್ನು ಬಡಿಸುವುದು 
ಅಥವಾ ಶಖಾವುದೋ ಒಂದು ಸರಳ ವಿನ್ಯಾಸವನ್ನು 
ಅರ್ಥೈಸಿಕೊಳ್ಳುವುದು ಅಥವಾ ಅದಕ್ಷಾಗಿ ಒಂದು ಮಾದರಿಯನ್ನು 
ಸಿದ್ಧಪಡಿಸಿ ಜಅಡಿಸಲು ಕೊಡುವುದು ಅಥವಾ ಇಂದ್ದಿಷ್‌ನಲ್ಲ ಒಂದು 
ಪೂರ್ಣ ವಾಕ್ಯವನ್ನೇ ಹೇಳಬಹುದು-ಇವೆಲ್ಲವೂ ಔಪಚಾರಿಕ ಶಾಲೆ 
ತಮಗಾಗಿ ಇರುವ ಸ್ಥಳ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು 
ಮಕ್ಷಳಗೆ ನೆರವಾಗುತ್ತದೆ. 


ಔಪಚಾರಿಕ ಕಲಕಾ ಸ್ಥಳದಲ್ಲ ಮಕ್ಕಳನ್ನು ಪುಸ್ತಕ ಮತ್ತು 
ಕರಿಹಲಗೆಗಷ್ಟೇ ಮೀಸಲಾಗಿಡದೆ ಸಾಮುದಾಲುಕ ಪ್ರಜ್ಞೆಯನ್ನು 
ಪರಿಚಯುಸುವುದರಿಂದ ಹೆಚ್ಚು ಸಹಜ ಮಾರ್ಗದಲ್ಲ ಮಕ್ಕಳನ್ನು 
ಕಲಕೆಯ ಪ್ರಕ್ರಿಯೆಯಲ್ಲ ತೊಡಗಿಸಿಕೊಂಡಂತಾಗುತ್ತದೆ. ಜೀ 
ಮೊಳಕೆಯೊಡೆಯುವುದನ್ನು ಗಮನಿಸಿದರೆ, ತಮ್ಮ ಸುತ್ತಮುತ್ತಲ 
ಮರಗಳ ಬಧ್ಣೆ ತಿಆದುಕೊಳ್ಳಲು ನೆರವಾಗುತ್ತದೆ. ಹೀಗೆ ಬದುಕಿನ 
ಕೆಲವು ವಾಸ್ತವಿಕ ಸಂಗತಿಗಳನ್ನು ಕಅಕೆಯ ಸ್ಥಳದಲ್ಲ ಮಕ್ಕಳಗೆ 


ತಿಆಸಿಕೊಡಬೇಕು. ಈ ಕಲಕೆಗೆ ಸಾಂಪ್ರದಾಯಕ ಶಿಕ್ಷಕರು ಸಾಕು 
ಹೊರತು ಜ.ಎಡ್‌ ಕಲತ ಶಿಕ್ಷಕರೇ ಬೇಕೆಂದಿಲ್ಲ. ಈ ವಾಸ್ತವಿಕ 
ಕಅಕೆಯು ನಮ್ಮ ಶಾಲೆಗಳ ಉದ್ದೇಶವಾಗಬೇಕು. ಅಲ್ಲದೆ ಈ 
ಉದ್ದೇಶವನ್ನು ಮಗುವಿಗೆ ಖಜಚಿತಪಡಿಸುವುದರೊಂದಿಗೆ, ಔಪಚಾರಿಕ 
ಕಲಕಾ ಸ್ಥಳವು ತನಗಾಗಿ ಇರುವುದು ಹೌದೋ ಅಲ್ಲವೋ 
ಎಂಬುದನ್ನು ಮಗು ತಾನೇ ಪತ್ತೆ ಮಾಡುತ್ತದೆ. 


ಮಾತು ಮತ್ತು ಸಂವಾದ 


ಮುಖ್ಯವಾಹಿನಿಯ ಶಾಲೆಗಳಲ್ಲ ಇರಬೇಕಾದ ನಿರ್ಣಾಯಕ 
ಅಂಶಗಳಾದ ಯಥಾಸ್ಥಿತಿಯನ್ನು ಪ್ರಶ್ನಿಸುವ ಅಗತ್ಯ, ಸ್ಟಾತಂತ್ರ್ಯ 
ಮತ್ತು ಪರಿಣಾಮಕಾರಿ ಜಚಂತನೆಯನ್ನು ಹೆಚ್ಚಿಸಬೇಕಾಗಿರುವುದು 
ಮರೆಯಾಗಿದೆ. ಹಾಗಾಗಿ. ತಮ್ಮೊಳಗಿನ ಮತ್ತು ಸುತ್ತಮುತ್ತ ಜಗತ್ತಿನ 
ಕುರಿತು ವಿಭಿನ್ನ ಸಂಗತಿಗಳ ಬಣ್ಣೆ ತಮ್ಮ ಭಾವನೆಗಳನ್ನು 
ಹಂಚಿಕೊಳ್ಳಲು ಮತ್ತು ಮಾತನಾಡಲು ಮಕ್ಕಳಗೆ ಅವಕಾಶ 
ಕಲ್ತಸಿಕೊಡುವುದು ನಮಗೆ ಮಹತ್ವದ್ದಾಗಿದೆ. ನಾವು ಕೆಲಸ ಮಾಡುವ 
ಪರಿಸ್ಥಿತಿಗಳನ್ನು ವಿಶ್ಲೇಷಿಸುವುದರಿಂದ ನಮಗೆಲ್ಲರಿಗೂ ಯೋಚನೆಗೆ 
ಅವಕಾಶವು ಸಿಗುತ್ತದೆ. ಇದಕ್ಕೆ ಶಿಕ್ಷಕರು ಪ್ರಶ್ನೆಗಳನ್ನು ಕೇಳ 
ಪರಿಹಾರವನ್ನೂ ಸೂಚಿಸಬೇಕಾಗುತ್ತದೆ. ಶಿಕ್ಷಣಶಾಸ್ತ್ರದಲ್ಲೇ 
ಯಾವುದೇ ಪರಿಕಲ್ಪನೆಗಳನ್ನು ಬಳಸುವ ಮೂಲಕ ಇದನ್ನು 
ಸಾಧಿಸಬಹುದಾಗಿದ್ದು. ಇದಕ್ಕೆ ತನ್ನದೇ ಆದ ಮೌಲ್ಯವೂ ಇದೆ. 
ಸಾಮಾಜಕ ನಿಯಮಗಳು ಮತ್ತು ವೈಯಕ್ತಿಕ ಜವಾಬ್ದಾರಿಗಳ ಬಣ್ಣೆ 
ವಾರಕ್ಕೊಂದು ಬಾರಿ ಚರ್ಚಿಸುವುದರಿಂದ, ಕೇವಲ ಅಂಗೀಕಾರ 
ಮತ್ತು ಪರಿಸ್ಥಿತಿಗಳಗೆ ಹೊಂದಿಕೊಳ್ಳುವುದಕ್ಕಿಂತಲೂ ಯೋಚಿಸುವ, 
ಮೌಲ್ಯಮಾಪನ ಮಾಡುವ, ಸಕ್ರಿಯರಾಗಲು ಕಅತಂತಾಗುತ್ತದೆ. 


ಒಂದು ತರಗತಿಯಲ್ಲ ನಾನು ಅಲಕ್ಷಿತ ಸಮುದಾಯದ ಮಕ್ಕಳಗೆ 
ಶಾಲಾ ಶಿಕ್ಷಣ ಯಾಕೆ ಅವಶ್ಯ ಮತ್ತು ಅವರು ಯಾಕೆ ಅದನ್ನು 
ಕೈಜಡಬಾರದು ಎಂಬ ಬಣ್ಣೆ ಚರ್ಚಿಸಿದ್ದನ್ನು ನೆನಪಿಸಿಕೊಳ್ಳುತ್ತೇನೆ. 
ಮಕ್ಕಳು ಮಹತ್ತರವಾದುದನ್ನು ಸಾಧಿಸುವ ದೃಷ್ಟಿಕೋನದೊಂದಿಗೆ 
ಸಂವಾದ ಆರಂಭಸಿದರು ಹಾಗೂ ಅಲಕ್ಷಿತ ಸಮುದಾಯದವರು 
ತಮ್ಮ ಘನತೆಯನ್ನು ಮರಳ ಗಳಸಬೇಕು. ಸವರ್ಣೀಯರ 
ಮಕ್ಕಳಂತೆ ತಮ್ಮ ಸಮುದಾಯದ ಮಕ್ಕಳ ಸಾಮರ್ಥ್ಯ ಏನು 
ಎಂಬುದನ್ನು ತೋರಿಸಬೇಕು ಎಂದರು. ಈ ಉಪಾಯವನ್ನೇ 
ಇಟ್ಟುಕೊಂಡು. ನಮ್ಮಲ್ಲ ಪ್ರತಿಯೊಬ್ಬರೂ ವಿಭನ್ನರು ಮತ್ತು 
ಪ್ರತಿಯೊಬ್ಬರೂ ಪರಸ್ಪರರಿಗಾಗಿ ವೈಯಕ್ತಿಕವಾಗಿ ಕೆಲಸ 
ಮಾಡಬಹುದು. ಆಗ ಶಿಕ್ಷಣದ ಮೂಲಕ ಹೆಚ್ಚನ ಆಯ್ದೆಗಳು ನಮಗೆ 
ಮುಕ್ತವಾಗುತ್ತವೆ ಎಂದು ಹೇಳದೆವು. 


ಮಹಿಳೆಯರ ಕೆಲಸ ಮತ್ತು ಅಂತಸ್ಸು, ಜಾತಿ ಶ್ರೇಣೀಕರಣ, ಕೋಪ 
ಮತ್ತು ನೋವಿನ ಭಾವನೆ- ಮಕ್ಷಳು ಇದನ್ನೆಲ್ಲ ಗಮನಿಸುವುದಿಲ್ಲ. 
ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದೇನಲ್ಲ. ಅವರು ಇವನ್ನು 
ನಿರಂತರವಾಗಿ ಗಮನಿಸುತ್ತಾ ತಮ್ಮದೇ ನಿರ್ಧಾರಕ್ಷೆ ಬಂದು, ತಮ್ಮ 
ಅಭಿಪ್ರಾಯಗಳನ್ನು ವರ್ತನೆಗಳಾಗಿ ಪರಿವರ್ತಿಸಿ ಅಪ್ರಜ್ಞಾ- 
ಪೂರ್ವಕವಾಗಿ ತಮ್ಮ ನಡತೆಯಲ್ಲ ತೋರಿಸುತ್ತಾರೆ. ನಮಗೆ ನೀತಿ 
ವಿಜ್ಞಾನ ಪಾಠಗಳಲ್ಲ: ನಿರ್ಣಯಾತೀತವಾದ ಮತ್ತು ಮುಕ್ತವಾದ 
ಚರ್ಚೆಗಳು ಬೇಕಾಗಿದೆ. 


ಅಭವ್ಯಕ್ತಿ 


ಎಲ್ಲಾ ಮನುಷ್ಯರೂ ಅನುಭವಗಳು. ನೆನಪುಗಳು ಮತ್ತು ಭಾವನೆಗಳ 
ದೊಡ್ಡ ಕಂತೆ ಉಳ್ಳವರು. ಇವುಗಳಂದಲೇ ವ್ಯಕ್ತಿತ್ವ ರೂಪು- 
ಗೊಳ್ಳುವುದು. ನಮ್ಮ ಬದುಕಿನ ಬಂದುಹೋಗಿ ನಮ್ಮಲ್ಲೇ 
ನಿಲ್ಲುತ್ತವೆ ಎಂದು ಭಾವನೆಗಳ ಕಂತೆಯಲ್ಲ ಅಭಿವ್ಯಕ್ತಿಸುವ 
ಸಂಗತಿಗಕಲ್ಲ. ಅದು ಸಾವು. ನೋವು. ಹೀಯಾಳಕೆ, ಪ್ರೀತಿಯೋ 
ಏನೂ ಆಗಿರಬಹುದು. ವಯಸ್ಸರಾಗಿ ವಾವು, ಕ್ಲುಲ್ಲಕ ವಿಚಾರಗಳನ್ನು 
ಅಥವಾ ನಿಂದನೆಯ ಪರಿಭಾಷೆಯನ್ನು ಬಳಸಲು 
ಹಿಂಜರಿಯುತ್ತೇವೆ. ಆದರೆ ಮಗುವಿನ ಬುದ್ಧಿ ಮತ್ತು ಸ್ಮರಣಶಕ್ತಿಯ 
ಭಾಗವೇ ಆಗಿರುವ ಕಾರಣ ನಾವು ಇದನ್ನು ಪ್ರಜ್ಞಾಪೂರ್ವಕವಾಗಿ 
ತರಗತಿಗೆ ತರಲು ಪ್ರಯತ್ನಿಸಬೇಕು. ಈ ವಿಚಾರಗಳನ್ನು ನಾವು 
ಅವರ ಜೊತೆಗೆ ಸಭ್ಯತೆಯಿಂದ ಮತ್ತು ನಿಂದನೀಯವಲ್ಲದ 
ರೀತಿಯಲ್ಲ ಚರ್ಚಿಸಬೇಕು. ಮಗುವಿನ ಶೈಕ್ಷಣಿಕ ಗುಣಮಟ್ಟ ಅಥವಾ 
ವಾವು ಬೋಧಿಸುವ ವಿಷಯಕ್ಕೆ ತಕ್ನಂತೆ ಅಪೇಕ್ಷಿತ ಅಭಿವ್ಯಕ್ತಿಯ 
ವಿಧಾನವನ್ನು ಬದಲಾಯುಸಿಕೊಳ್ಳಬಹುದು. ಚಿತ್ರ ಬರೆಯುವುದು, 
ಬರವಣಿಗೆ, ಮಾತನಾಡುವುದು, ನಟನೆಯಂತಹ ಚಟುವಟಕೆಗಳ 
ಮೂಲಕ ಅಭಿವ್ಯಕ್ತಿಯನ್ನು ಉತ್ತೇಜಸಬಹುದು. ಇದನ್ನು 
ವಿಧಿವತ್ತಾಗಿಲ್ಲದ ರೀತಿಯಲ್ಲ. ಅಂದರೆ 'ಕಳೆದ ರಾತ್ರಿ ನೀನೇನು 
ಮಾಡಿದೆ?, 'ನಿನ್ನ ಭಯ ಏನು?. "ಹೊಸ ಸ್ನೇಹಿತನನ್ನು ಹೇಗೆ 
ಮಾಡಿಕೊಂಡೆ? ಎಂಬಂತಹ ಪ್ರಶ್ನೆಗಳನ್ನು ಕೇಳುವ ಮೂಲಕವೂ 
ಮಾಡಬಹುದು. ಶ್ರೋತೃಗಳೆಂದು ಭಾವಿಸಿದವರಿಗೆ ಚರ್ಚೆ ಮತ್ತು 
ಪ್ರಕಟಣೆಯಿಂದ ಹಲವು ಬಗೆಯಲ್ಲ ನೆರವು ಸಿಗುತ್ತದೆ. 


ಶಾಲಾ ಕೊಠಡಿಯುಂದ ಹೊರಬಂದು ಪರಿಚಿತವಾದುದನ್ನು ಮಾಡುತ್ತಾ 
ತರಗತಿಯಿಂದ ಹೊರ ಬಂದು ಅತಿ ಪರಿಚಿತವಾದ ಅಥವಾ ಹೊಸ 
ಜಾಗದಲ್ಲ., ಅವಲೋಕನ, ಚರ್ಚೆ, ಕಲಕೆಗಾಗಿ ರೂಪುಗೊಂಡ 


ಗುಂಪುಗಳಲ್ಲ ಕಾಲ್ಲಡಿಗೆಂಶು ಮೂಲಕ ಸಾಗುವುದು 
ಪ್ರತಿಯೊಬ್ಬರಿಣೂ ಸಾಧ್ಯವಾದ ಸಂಗತಿ. ದುರಾದೃಷ್ಟವಶಾತ್‌, ಈಗ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


96 


ಬಹುತೇಕ ಸಂವಾದಗಳು ಕಂಪ್ಯೂಟರ್‌ ಅಥವಾ ಫೋನ್‌ಗಳು 
ವಿವರಿಸಿದಂತೆ ನಡೆಯುತ್ತವೆ. ಆದರೂ, ನಾವು ಅವಕಾಶಗಳನ್ನು 
ಹುಟ್ಟುಹಾಕಿದರೆ ನಮ್ಮದೇ ರೀತಿಯಲ್ಲ ವ್ಯಕ್ತಿಗಳು ಮತ್ತು 
ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳಬಹುದು. 


ಕೆಲವೊಮ್ಮೆ, ನನ್ನ ತರಗತಿಯ ವಿದ್ಯಾರ್ಥಿನಿಯರನ್ನು ಫೋನ್‌ ಅಲ್‌ 
ಪಾವತಿಸಲು ಅಥವಾ ಪತ್ರವನ್ನು ಅಂಚೆಗೆ ಹಾಕಲೆಂದು ಹೊರಗೆ 
ಕರೆದುಕೊಂಡು ಹೋಗುತ್ತೇನೆ. ಮಕ್ಕಆಗೆ ತಮ್ಮ ಶಿಕ್ಷಕಿಯೊಂದಿಗೆ 
ಸಾರ್ವಜನಿಕವಾಗಿ ಸುತ್ತಾಡುವುದು ಮತ್ತು ಶಿಕ್ಷಕಿಗೆ ಮಕ್ಕಳೊಂದಿಗೆ 
ಹೊರಗೆ ಸುತ್ತಾಡುವುದು ಹೊಸ ಒಳನೋಟಗಳನ್ನು 
ತಂದುಕೊಡುತ್ತದೆ. ಮಕ್ಕಳಗೆ ಸಂಬಂಧಿಸಿದ ಸ್ಥಳಗಳಲ್ಲ ಮತ್ತು 
ನೆರೆಹೊರೆಯಲ್ಲ ನಡೆದಾಡುತ್ತಾ ಅಲ್ಲನ ಸಂಗತಿಗಳನ್ನು 
ಪರಿಚಯುಸಿಕೊಡುವಂತೆ ಅವರನ್ನು ಕೇಳುವುದರಿಂದ ನಮಗೆ 
ಹೊಸ ಸಂಗತಿಗಳು ಹಾಗೂ ಒಂದು ಸ್ಥಳದ ಬಗ್ಗೆ ಗ್ರಹಿಸಲು 
ಸಾಧ್ಯವಾಗುತ್ತದೆ. ಶೇ ಪ್ರಯತ್ನಕ್ಕೆ ಸಮುದಾಯದ 
ಹಿರಿಯರಿಂದಲೂ ಉತ್ತೇಜನ ಸಿಗಬಹುದು. 


ತಮ್ಮ ಸುತ್ತಅನ ವಾಸ್ತವ ಜಗತ್ತನ್ನು ಅರ್ಥ ಮಾಡಿಕೊಂಡಿದ್ದನ್ನು 
ಮತ್ತು ತಮಗೆ ತಿಆದಿದ್ದನ್ನು ಹೇಆಕೊಳ್ಳಲು ಹೆಚ್ಚು ಅಧಿಕೃತತೆ 
ಬರುವುದು ಶಾಲಾ ಕೊಠಡಿಗಿಂತಲೂ ಹೆಚ್ಚಾಗಿ ಕಾಡಿನಲ್ಲೋ. 
ರಸ್ತೆಬದಿಯಲ್ಲೋ ಎಂಬುದನ್ನು ನಮಗೂ ತಿಆದುಕೊಳ್ಳಲು 
ಸಾಧ್ಯವಾಗುತ್ತದೆ. 


ಕತೆಗಳು ಮತ್ತು ಕತೆ ಪುಸ್ತಕಗಳ ಮೂಲಕ ಸಾಂಸ್ಕೃತಿಕ ಎಲ್ಲೆಗಳನ್ನು 
ಮೀರುವುದು 


ಭಾರತ ಅಥವಾ ಪ್ರಪಂಚದ ಜನರ ವೈವಿಧ್ಯಮಯ ಸಂಸ್ಕೃತಿಯನ್ನು 
ಅರ್ಥ ಮಾಡಿಕೊಂಡು ತಿಆದುಕೊಳ್ಳಲು ಸಹಾಯವಾಗುವ ನಿಟ್ಟನಲ್ಲ 
ಬಹುತೇಕ ನಮ್ಮ ಪಠ್ಯಪುಸ್ತಕಗಕಲ್ಲ ಆಸಕ್ತಿಕರ ಕಥೆಗಳು ಇಲ್ಲದೆ 
ಹಿಂದೆ ಜಳುತ್ತವೆ. ಯಾಕೆಂದರೆ, ಪಠ್ಯಪುಸ್ತಕಗಳಲ್ಲನ 'ಪಾಠಗಳು' 
ಅವುಗಳಗೆ ಸಂಬಂಧಿಸಿದ ಪ್ರಶ್ನೆಗಳನ್ನಷ್ಟೇ ಕಅಸಿಕೊಡುತ್ತವೆ ಮತ್ತು 
ಆಗೊಮ್ಮೆ ಶಗೊಮ್ಮೆ ಮೌಲ್ಯೂಯುತವಾಗಿ. ಅವಕಾಶಗಳರುವ 
ಮಕ್ಷಕಳ ಅನುಭವಗಳನ್ನೂ ಪ್ರತಿನಿಧಿಸುವುದಿದೆ. ಹಾಗು ಅವು 
ಮಧ್ಯಮ ವರ್ಗದವರ ಬಾಲ್ಯದ ಕಲ್ಲನೆಗಳೊಂದಿಗೆ ಮುಖಾಮುಖ- 
ಯಾಗುತ್ತದೆ. ಆದರೆ ಎಲ್ಲೆಡೆ ಅಲಕ್ಷಿತ ಮಕ್ಕಳನ್ನು ಪ್ರತಿನಿಧಿಸುವ 
ಮತ್ತು ಗೌರವಿಸುವಂತಹ ವೈವಿಧ್ಯಮಯ ಕತೆ ಪುಸ್ತಕಗಳ 
ಪ್ರಾಮುಖ್ಯತೆ ಮತ್ತು ಪ್ರಸ್ತುತತೆ ಸಂಪೂರ್ಣವಾಗಿ ಕಳೆದು- 
ಹೋಗಿರುತ್ತದೆ. ದಿನಕ್ಕೊಂದು ಕತೆ ಎಂಬುದು ಶಿಕ್ಷಣತಜ್ಞ 
ಕೃಷ್ಣಕುಮಾರ್‌ ಅವರ ಸಲಹೆಯಾಗಿತ್ತು. ನಮ್ಮ ಶಾಲೆಗೆ ಯಾವುದು 
ಉತ್ತಮ ಎಂಬುದನ್ನು ವಾಮೇ ನಿರ್ಧರಿಸಬಹುದು. 


ಮಕ್ಕಳ ವಾಸ್ತವಗಳನ್ನು ದೃಢೀಕರಿಸುವ ಕತೆಗಳು ಮತ್ತೊಬ್ಬರ 
ಬದುಕಿನ ವಾಸ್ಪವದೊಳಗೆ ಇಣುಕಿನೋಡಲು ನೆರವಾಗುವ ಕಾರಣ 
ಬಹಳ ಮಹತ್ವಪೂರ್ಣ. ಯಾರ ಮೇಲಾದರೂ ಸಾಮೂಹಿಕ ಹಲ್ಲಿ 
ಅಥವಾ ಹಕ್ಕುಗಳ ಉಲ್ಲಂಘನೆಯ ಘಟನೆಯಲ್ಲ ಒಂದು ಮಗು 
ಗಾಯಗೊಂಡಿದ್ದಕ್ಕೆ ಸಂಬಂಧಿಸಿದ ಕತೆಯನ್ನು ಕೈಗೆತ್ತಿಕೊಂಡಾಗ 
ಓದುಗನಿಗೆ ಆ ವ್ಯಕ್ಷಿಯನ್ನಷ್ಟೇ ಅರ್ಥ ಮಾಡಿಕೊಡಲಾಗುತ್ತದೆ. 
ಎಂಟು ವರ್ಷದ ಒಂದು ಮಗು ಪಾಕಿಸ್ತಾನದ ವಿರುದ್ಧ 
ಮಾತನಾಡುವುದನ್ನು ಕೇಳದಾಗಲೆಲ್ಲ (ಸಂವಾದಗಳಲ್ಪ್ಲ, ಮಕ್ಕಳು ಆ 
ದೇಶದ ಬಣ್ಣೆ ವೈರತ್ವವನ್ನು ಮತ್ತು "ಪಶ್ಚಿಮದ ಶತ್ತು' ಎಂಬುದನ್ನು 
ಹೇಳುತ್ತಿರುತ್ತಾರೆ) ಈ ವೈರತ್ವ ಇನ್ನಷ್ಟು ಬೇರೂರೀತೇ ಅಥವಾ ದ್ವೇಷ 
ಜತ್ತುವ ಮತ್ತು ತಿರುಚಿದ ಇತಿಹಾಸದ ಪಾಠಗಳನ್ನು ಓದುವ ಬದಲು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟಿ ಲರ್ನಿಂಗ್‌ ಕರ್ವ್‌. ಜುಲೈ 2021 


ಇವರು ಗಡಿಭಾಗದ ಮಕ್ಕಳ ಬದುಕಿನ ಕತೆಗಳನ್ನು ಹಿದಿದ್ದರೆ ಈ 
ಭಾವನೆ ಬಗೆಹರಿಯುತ್ತಿತ್ತೇ ಎಂದುಕೊಳ್ಳುತ್ತೇವೆ. ಮುಸ್ಥಾನ್‌ನ 
ಗ್ರಂಥಾಲಯಗಳಕಲ್ಲ ನಾವು ವೈವಿಧ್ಯಮಯ ವಾಸ್ಪವದ ಕತೆಗಳನ್ನು 
ವಿವರಿಸುವ ಪುಸ್ತಕಗಳನ್ನು ತಂದಿರಿಸಿದ್ದು, ನಮ್ಮ ಮಕ್ಕಳ ವಾಸ್ತವ 
ಸಂಗತಿಗಳನ್ನು ವಿವರಿಸುವ ಪುಸ್ತಕಗಳನ್ನಷ್ಟೇ ಪ್ರಜ್ಞಾಪೂರ್ವಕವಾಗಿ 
ಪ್ರಕಟಸಿದ್ದೇವೆ. 


ವಿವಿಧ ಭಾವನಾತ್ಮಕ ಅವಶ್ಯಕತೆಗಳನ್ನು ಗುರುತಿಸುವುದು 


ಅಲಕ್ಷಿತ ಸಮುದಾಯದ ಮಕ್ಷಳಗೆ 12 ವರ್ಷಗಳ ಶಾಲಾ ಶಿಕ್ಷಣ 
ಪಡೆಯುವುದೆಂದರೆ ಪ್ರಯಾಸದ ಕೆಲಸ ಎಂಬುದನ್ನು ವಾವು 
ನೋಡಬಹುದು. ಹುಟ್ಟುತ್ತಲೇ ಭವಿಷ್ಯದ ಹಾದಿ ನಿರ್ಧರಿತ- 
ಗೊಂಡಿರುವ ಸವಲತ್ತುಳ್ಳ ಮಗು ಶಿಕ್ಷಣಕ್ಕೆ ಹಾಕುವ ಶ್ರಮಕ್ಕೆ 
ಹೋಟಸಿದರೆ ಅಲಕ್ಷಿತ ಮಕ್ಕಳು ಕನಿಷ್ಠ ಪಕ್ಷ 5೦ ಪಟ್ಟು ಹೆಚ್ಚು ಶ್ರಮ 
ಹಾಕಬೇಕಾಗುತ್ತದೆ. ದೃಢನಿಶ್ಚಯ ಮಾಡುವ ಮಗು ಎಲ್ಲಾ 
ಎಡರುತೊಡರುಗಳನ್ನು ದಾಟಬಲ್ಲದು ಎಂಬುದರ ಬಗ್ಗೆ ವಾವು 
ಆಗಾಣ್ದೆ ಕೇಳುತ್ತಿರುತ್ತೇವೆ. ಆದರೆ ಅಲ್ಲ ಪರೀಕ್ಷೆಗೊಳಪಡುವುದು 
ನಮ್ಮ ದೃಢನಿಶ್ಚಯ ಮತ್ತು ನಮ್ಯತೆಯೇ ಹೊರತು ಮಗುವಿನದ್ದಲ್ಲ. 


ಕಲಕೆಯಲ್ಲ ಶಿಕ್ಷಕರ ಪಾತ್ರ 


ಕೆಲವೊಂದು ಸಮಸ್ಯಾತ್ಮಕ ಪರಿಸ್ಥಿತಿಗಳನ್ನು ಮೇಅನ ಪ್ರಯತ್ನಗಳ 
ವಖೂಲಕ್‌ ಬಗೆಹರಿಸಬಹುದು, ಮಗು ಶಾಲೆಂಶಂಲ್ಲ 
ಮುಂದುವರಿಯಲಾಗದೇ ಇರುವುದಕ್ಕೆ ನಮ್ಮ ಶ್ರಮದಲ್ಪ್ಲನ ಕೊರತೆ 
ಮತ್ತು ಸೂಕ್ಷ್ಮತೆ ಕಳೆದುಕೊಂಡಿರುವುದೂ ಕಾರಣವಾಗಬಹುದು. 
ಶಿಕ್ಷಕರೊಂದಿಗೆ ಭಾವನಾತ್ಮಕ ನಂಟು ಮತ್ತು ನಂಬಕೆ ಬಹುತೇಕ 
ಮಕ್ಷಳಗೆ ಬಹಳ ಮುಖ್ಯವೆನಿಸಿದರೆ, ಇನ್ನು ಕೆಲವರಿಗೆ ಅದೇ 
ಕಗ್ಗಂಬಾಗುವುದೂ ಉಂಟು. ಅಂತಹ ಮಕ್ಕಳನ್ನು ಈ ಕೆಲವು 
ಲಕ್ಷಣಗಳಂದ ಗುರುತಿಸಬಹುದು: ಅಂತಹವರು ತರಗತಿಯಲ್ಲ 
ಇತರರೊಂದಿಗೆ ಬೆರೆಯುವುದಿಲ್ಲ: ಚರ್ಚೆಯಲ್ಲಿ 
ಭಾಗಿಯಾಗುವುದನ್ನು ತಪ್ಪಿಸಬಹುದು: ಮನೆಯಲ್ಲ ಕಷ್ಟಕರ 
ವಾತಾವರಣ ಇರಬಹುದು ಅಥವಾ ತರಗತಿಯಲ್ಲನ ಬಹುಸಂಖ್ಯಾತ 
ಗುಂಪಿನಿಂದ ದೂರವುಳ ಯಬಹುದು. 


ಇದು ವೈಯಕ್ತಿಕ ನಿರೀಕ್ಷೆ ಮತ್ತು ಒಂದಷ್ಟು ಕಠಿಣ ಪರಿಶ್ರಮದಿಂದ 
ಕೂಡಿದ್ದರೂ, ಶಿಕ್ಷಕರಾಗಬೇಕೆಂದು ವೃತ್ತಿಯನ್ನು ಆಯ್ದ 
ಮಾಡಿಕೊಂಡವರಿಗೆ, ವಿಶೇಷವಾಗಿ ಅವಕಾಶ ವಂಚಿತ, ಆಪ್ಪ 
ಸಲಹೆಗಾರರಿಲ್ಲದ ಅಥವಾ ತಾಲಯುಗೆ ಕೆಲಸ ಜಟ್ಟೋ ಹೆರಿಗೆ ರಜೆ 
ಹಾಕಿಯೋ ಅವರ ಕಾಳಜ ಮಾಡುವಷ್ಟು ಅಥವಾ ರಜಾ ದಿನಗಕಲ್ಪ 
ಕುಟುಂಬದೊಂದಿಗೆ ಸಂತಸದ ಸಮಂ ಕಳೆಯಲು 
ಅವಕಾಶವಿಲ್ಲದ ಕುಟುಂಬದ ಮಕ್ಷಳ ಶಿಕ್ಷಕರಿಗೆ ಇದು ಕರ್ತವ್ಯದ 
ಭಾಗವೆಂದು ಇದನ್ನು ನಾಮು ಗಮನಿಸುತ್ತೇನೆ. ಮಕ್ಕಳು 
ಪ್ರೀತಿಯಿಂದ ವಂಚಿತರಾಗಿದ್ದಾರೆ ಎಂದು ನಾನು ಹೇಳುತ್ತಿಲ್ಲ. ಆದರೆ 
ಹೊಸ ಮತ್ತು ಕಠಿಣವಾದ ದಾರಿಯ ಆಯ್ಲೆ ಮಾಡಿಕೊಂಡಾಗ 
ಬೇಕಾಗುವ ಭಾವನಾತ್ಮಕ ಬಲವನ್ನು ನೀಡುವಲ್ಲ ವಿಫಲವಾಗುವ 
ಪ್ರವೃತ್ತಿಯನ್ನು ದುರ್ಬಲ ಕುಟುಂಬಗಳಲ್ಲ ಸಾಮಾನ್ಯವಾಗಿ 
ಕಾಣಬಹುದು. ಈ ಕುಟುಂಬಗಳಗೆ ಮತ್ತು ಸಮುದಾಯಗಳಗೆ 
ಔಪಚಾರಿಕ ಶಿಕ್ಷಣ ಎಂಬುದು ಅಪರಿಚಿತ ದಾರಿ. ಒಂದು ವೇಳೆ. 
ಇಂತಹ ಅವಕಾಶ ವಂಚಿತ ಮಕ್ಷಳಗಾಗಿ ಕೆಲಸ ಮಾಡುವುದನ್ನು 
ವಾನು ಆರಿಸಿಕೊಂಡರೂ ಆ ಮಕ್ಷಳಗೆ ನನ್ನ ನೆರವು ಬೇಕು 
ಎಂಬುದನ್ನು ನಾನು ತೋರಿಸಿಕೊಡಲು ಬಯಸುತ್ತೇನೆ. 


ನಿಜ ಜೀವನದ ಕತೆಗಳು 


ಹ&ಿರಖಾ ಗೊಂಡರ ಮಗು ಧರ್ಮೇಂದನಿಗೆ ಆರು ಮಂದಿ 
ಒಡಹುಟ್ಟದವರು. ತಾಂ ಅವರನ್ನು ಕಾಳಜಯುಂದ ಕಂಡರೂ, 
ಅವರು ರಸ್ತೆ ಬದಿಯಲ್ಲ ಬದುಕು ಸಾಗಿಸುವವರು ಮತ್ತು ಆಕೆಯ 
ಬದುಕೂ, ಮೂಲ ಆದಿವಾಸಿ ಬೇರುಗಳಂದ ಬೇರ್ಪಟ್ವಂತೆ 
ಇರುವುದನ್ನು ಯಾರು ಬೇಕಾದರೂ ಊಹಿಸಬಹುದು. ಧರ್ಮೇಂದ, 
ಎಂಟನೇ ತರಗತಿಯವರೆಗೂ ಕಷ್ಟಪಟ್ಟು ಓದಿದ. ಆದರೆ ಆಮೇಲೆ 
ತನ್ನ ಕುಟುಂಬದ ಏಕೈಕ ಆದಾಯ ಮೂಲವಾದ. ರಸ್ತೆಯಲ್ಲ ಚಿಂದಿ 
ಆಯುವ ಕೆಲಸಕ್ಕಿಆದ. ನಾನೊಂದು ವೇಕೆ ಅವನ ತಾಯುಯ 
ತಂಗಿಯಾಗಿ ಚಿಕ್ಕಮ್ಮ ಆಗಿದ್ದಿದ್ದರೆ ಅವನ ಜೀವನ ಬೇರೆಯೇ 
ಗತಿಯಲ್ಲರುತ್ತಿತ್ತು ಎಂದು ನಂಬುತ್ತೇನೆ. ಆದರೆ ನಾನು ಹೆಚ್ಚೆಂದರೆ 
ಅವನ ಬಧ್ಧೆ ಅನುಕಂಪ ವ್ಯಕ್ತಪಡಿಸುವ ಶಿಕ್ಷಕಿಯಷ್ಟೇ ಆಗಿದ್ದೆ. 


ಅಂಜಲ ಎಂಬ ಪಾರ್ಧಿ ಬುಡಕಟ್ಟು ಕುಟುಂಬದ ಹುಡುಗಿಯ 
ಕತೆಯೂ ಇದುವೇ. ಅವಳು ಯಾವಾಗಲೂ ಮನೆಯುಂದ 
ಹಓಡಿಹೋಗುತ್ತಿದ್ದಕು. ಅವಳಗೆ ತನ್ನದೇ ಆದ ರೀತಿಯಲ್ಲ 
ಬದುಕಬೇಕೆಂಬ ಆಸೆ. ಆದರೆ ಅವಳಗಿದ್ದ ವಿಚಿತ್ರ ಕಾಯುಲೆಯುಂದಾಗಿ 
ಎಂಟನೇ ವರ್ಷದಲ್ಲೇ ಅಸುನೀಗಿದಳು. ನಾನು ಒಬ್ಬ ವಯಸ್ಥಳಾಗಿ 
ಯೋಚಿಸುವುದಾದರೆ, ನಾನು ಅಲ್ವ ಇದ್ದೆನಾದರೂ ಅವಳಗೆ 
ಅವಶ್ಯವಿದ್ದಷ್ಟು ಮಟ್ಟಗೆ ಅಲ್ಲ. ಮಕ್ಕಳ ಅವಶ್ಯಕತೆಗಳು ಮತ್ತು ವ್ಯಕ್ತಿತ್ಸ 
ಒಂದೇ ರೀತಿ ಇರುವುದಿಲ್ಲ. ಕೆಲವರಿಗೆ ಹೆಚ್ಚು ಮತ್ತು ಇನ್ನು ಕೆಲವರಿಗೆ 
ಕಡಿಮೆ ಗಮನದ ಅವಶ್ಯಕತೆಯುರುತ್ತದೆ. ವಯಸ್ಸರಾಗಿ, ನಾವು 
ನಮ್ಮ ಬದುಕಿನಲ್ತ ಹುಲ್ಪನಿಂದಲ್ಲದೆ ನಮ್ಮದೇ ಆಯ್ದೆಯ ಮೂಲಕ 
ಬರುವ / ತರುವ ಮಕ್ಷಳಗಾಗಿ ಜಾಸ್ಟಿ ಹೊಂದಾಣಿಕೆ 
ಮಾಡಿಕೊಳ್ಳಬೇಕಾಗುತ್ತದೆ. 


Then | went to my class. 
| sat in my usual seat, 


Mala usually sat beside me but today 
her seat was empty. 


| looked around. The other children were 
laughing and joking with each other. 


| felt lonely. 


[= 


ಏಕಾಂಗಿಯಾಗಿ ಶಾಲೆಗೆ ಹೋಗುತ್ತಿರುವ ಮಗು: 
ಕೃತಿಕತ್ಸ್ಯ- ಸಿಮ್ರನ್‌ ಉಲಕೆ, ಇಲಸ್ಟೇಟರ್‌: 
ಕೃತಿಕಾ ಸೂಸರ್ಲಾ:; ಮುಸ್ಥಾನ್‌ (2೦1೨) 


ಅಲಕ್ಷಿತ ಸಮುದಾಯದ ಭಾಗವಾಗಿದ್ದುಕೊಂಡು, ನಿರ್ಲಕ್ಷಿತ 
ಸ್ಥಿತಿಂಯುಲ್ಲ ಮತ್ತು/ ಅಥವಾ ತಾರತಮ್ಯದ ಬದುಕನ್ನು 
ಅನುಭವಿಸುತ್ತಿರುವುದು ಕಅಕೆಗೆ ಎದುರಾಗುವ ನಿಜವಾದ 
ತೊಡಕುಗಳು ಆಗಬಹುದು. ಉನ್ನತ ಶಿಕ್ಷಣ ಸಂಸ್ಥೆಗೆ 
ಕಾಲಅಡುವುದಕ್ಲೂ ಮೊದಲು 12 ವರ್ಷಗಳ ಶಾಲಾ ಕಲಕೆ, ಮೂರು 
ವರ್ಷ ಅಥವಾ ಹೆಚ್ಚಿನ ಅವಧಿಯ ಪದವಿ ಶಿಕ್ಷಣದವರೆಗೆ 
ಹೆಣಗಾಡುವುದೆಂದರೆ ಸಾಂಸ್ಥಿಕವಾಗಿ ತಾರತಮ್ಯ ಅನುಭವಿಸುವ 
ಅಲಕ್ಷಿತ ಮಕ್ಕಳಗೆ ನಿರಂತರ ಪರೀಕ್ಷೆಯಾಗಿ ಪರಿಣಮಿಸುತ್ತದೆ. 
ಇದನ್ನು ಗಮನಿಸಿದಾಗ, ಶಿಕ್ಷಣ ಸಂಸ್ಥೆಗಳಲ್ಲ ನಡೆಯುವ 
ತಾರತಮ್ಯದ ಬದ್ದೆ ಎಷ್ಟು ತುರ್ತಾಗಿ ಗಮನ ಹರಿಸಬೇಕು ಎಂಬುದು 
ಅರಿವಾಗುತ್ತದೆ. 


ಪ್ರಾಥಮಿಕ ಶಾಲಾ ಶಿಕ್ಷಕಿಯರು ಮಾಡುವಂತೆ, ನಮ್ಮ ವರ್ತನೆ 
ಮಕ್ಕಳನ್ನು ಶಾಲೆಯಿಂದ ಹೊರಗಾದರೂ ಎಳೆಯಬಹುದು, 
ಒಳಗಾದರೂ ಕಳುಹಿಸಬಹುದಾಗಿದ್ದು, ನಾವು ಬದಲಾವಣೆ ಬಣ್ಗೆ ಪ್ರಜ್ಞೆ 
ಇಟ್ಟುಕೊಳ್ಳಬೇಕು ಅಷ್ಟೇ. ಶಾಲೆಗಳು ಮತ್ತು ಕಲಕೆಯ ಸ್ಥಳಗಳು 
ತಟಸ್ಥವಾಗಿವೆ, ಪ್ರತ್ಯೇಕಿಸಲ್ಪ್ಪವೆ, ಅವುಗಳು ಮೆರಿಟ್‌ಗಷ್ಟೇ ಮಹತ್ವ 
ನೀಡಿ ಜಾತಿ ಮತ್ತು ವರ್ಗದ ಬಗ್ದೆ ಪ್ರಜ್ಞಾಶೂನ್ಯವಾಗಿವೆ, ತಾವು 
ಇರುವ ಸಮಾಜೋ ಸಾಂಸ್ಕೃತಿಕ ಚೌಕಟ್ಟನ್ನು ಸಕ್ರಿಯವಾಗಿ 
ಪ್ರತಿಬಂಜಸುತ್ತವೆ. ಶಾಲಾ ಶಿಕ್ಷಣ ಕ್ರಮದ ಪ್ರಸ್ತುತತೆಯನ್ನೇ 
ಪ್ರಶ್ನಿಸುವಂತೆ ಮಾಡಿವೆ. ಇಂಥ ಯೋಚನೆಗಳನ್ನು ಹೊರಗಿಟ್ಟರೆ 
ಮತ್ತು ವೈವಿಧ್ಯಮಯ ವಾಸ್ತವಗಳನ್ನು ಒಳಗೊಂಡಂತಹ 
ಪ್ರಜಾಸತ್ತಾತ್ಸಕವಾದ ವಿವಿಧ ದೃಷ್ಟಿಕೋನಗಳನ್ನು ಅಳವಡಿಸಿ- 
ಕೊಂಡರೆ ಪ್ರತಿ ಮಗುವಿನ ಕಲಅಕೆಯನ್ನು ಪ್ರೋತ್ಸಾಹಿಸಿದಂತೆ 
ಆಗುತ್ತದೆ. 


MUNN CAR 
po VED 


Me Pons, 
ws ERASER, 


ಮುನ್ನು; ಕಾಶ್ಮೀರದ ಒಬ್ಬ ಬಾಲಕ: ಗ್ರಾಫಿಕ್‌ ಕಾದಂಬರಿ - ಮಲಕ್‌ ಸಾಜದ್‌; 
ಫೋರ್ತ್‌ ಎಸ್ಟೇಟ್‌) (2೦೦೭5) 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


98 


' ಮುಸ್ಗಾನ್‌ ಎಂಬುದು ಲಾಭರಹಿತ, ಸರ್ಕಾರೇತರ ಸಂಸ್ಥೆಯಾಗಿದ್ದು, ಮಧ್ಯಪುದೇಶದ ಭೋಪಾಲ್‌ನ ಬಸ್ತಿಗಳಲ್ಲ ಜೀವಿಸುತ್ತಿರುವ ಅಲಕ್ಷಿತ 
ಸಮುದಾಯಗಳೊಂದಿಗೆ ಕೆಲಸ ಮಾಡುತ್ತದೆ. 


ಶಿವಾನಿ ತನೇಜಾ ಅವರು ಮುಸ್ಥಾನ್‌ ಸಂಘಟನೆಯ ಮೂಲಕ 19೨7ರಿಂದ ಪಟ್ಟಣ ಪ್ರದೇಶಗಕಲ್ಪ್ಲ ಬದುಕುತ್ತಿರುವ ಅಲಕ್ಷಿತ 
ಸಮುದಾಯ ಮತ್ತು ಮಕ್ಕಳಗಾಗಿ ದುಡಿಯುತ್ತಿದ್ದಾರೆ. ಮಕ್ಕಕ ಬದುಕು ಮತ್ತು ವಾಸ್ತವಗಳಂ೦ದ ಶಿಕ್ಷಣವು ಹೊರತಾದುದಲ್ಲ 
ಎಂದು ಮುಸ್ಥಾನ್‌ ಬಲವಾಗಿ ನಂಬುತ್ತದೆ. ಮಕ್ಕಳೊಂದಿಗೆ ನಡೆಸುವ ಚರ್ಚೆಯಿಂದ ಅವರಿಗೆ ತರಗತಿಯಲ್ಲನ 
ಕೆಲಸಗಳಗೂ. ಡಿನೋಟಫ್ಯೈ ಆಗಿರುವ ಬುಡಕಟ್ಟುಗಳ ಬಣ್ಣ ತಿಆದುಕೊಳ್ಳಲೂ ಮಾರ್ಗದರ್ಶನ ನೀಡಿದಂತಾಗಿದೆ. ಲೈಂಗಿಕ 
ದೌರ್ಜನ್ಯಗಳಗೆ ಸಂಬಂಧಿಸಿ ಪ್ಲಂದಿಸುವ ಮಹಿಕೆಯರ ಗುಂಪಿನಲ್ಲ ಅವರು ಪ್ರಯಂಸೇವಕಿಯೂ ಆಗಿದ್ದು. ರಾಷ್ಟ್ರೀಯ 


ಮಟ್ಟದಲ್ಲಿ ರಾಜ್ಯದ ಪ್ರತಿನಿಧಿಯೂ ಆಗಿದ್ದಾರೆ. ಶಿವಾನಿ ತನೇಜಾ ಅವರ ಸಂಪಕ್ಕಕ್ಷೆ: muskaan.office @ gmail.com 


ಅನುವಾದ: ರೋಹಿಣಿ ಮುಂಡಾಜೆ | ಪರಿಶೀಲನೆ: ಚಂದ್ರಶೇಖರ್‌ ಮಂಡೆಕೋಲು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


